ಕರ್ನಾಟಕ ವಿಧಾನ ಪರಿಷತ್ತು 


502 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಬೇಕಾದವರು 


ಅಬಕಾರಿ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


24-09-2020 


4 ಪ್ಲೆ ಉತ್ತರ 
ಅ) |ಕಳೆದ 3 ವರ್ಷಗಳಿಂದ ವಿವಿಧ ವರ್ಗಗಳ | ಸರ್ಕಾರವು ದಿನಾಂಕ: 01-07-2007 ರಿಂದ ರಾಜ್ಯಾದ್ಯಂತ ಸಾರಾಯಿ 
ಪರವಾನಗಿಯಿಂದ/ಅಬಕಾರಿ ಗುತ್ತಿಗೆದಾರರಿಂದ | ಉತ್ಪಾದನೆ ಮತ್ತು ಮಾರಾಟವನ್ನು ನಿಷೇಧಿಸಿ ಅಬಕಾರಿ ಗುತ್ತಿಗೆ 
ಹಾಗೂ ಡಿಸ್ಸಿಲರಿಗಳಿಂದ ಅಬಕಾರಿ ಇಲಾಖೆಗೆ | ನೀಡುವುದನ್ನು ರದ್ದುಗೊಳಿಸಲಾಗಿರುವುದರಿಂದ 3 ವರ್ಷಗಳಿಂದ 
ಬರಬೇಕಾಗಿರುವ ಬಾಕಿ ತೆರಿಗೆ ಹಣವೆಷ್ಟು: | ಅಬಕಾರಿ ಗುತ್ತಿಗೆಯಿಂದ ಬರಬೇಕಾಗಿರುವ ಬಾಕಿ ಯಾವುದೂ 
(ಡಿಸ್ಸಿಲರಿವಾರು/ ಕಂಪನಿವಾರು/ಇವುಗಳ | ಇರುವುದಿಲ್ಲ. 
ಮಾಲೀಕರು/ ಸಂಪೂರ್ಣ ಮಾಹಿತಿ 
ನೀಡುವುದು) ಡಿಸ್ಸಿಲರಿಗಳಿಂದ ಮದ್ಯ ಪಾನೀಯಗಳನ್ನು ರವಾನೆ ಮಾಡುವ 
ಪೂರ್ವದಲ್ಲಿಯೇ ಅಬಕಾರಿ ಸುಂಕ ಮತ್ತು ಹೆಚ್ಚುವರಿ ಅಬಕಾರಿ 
ಸುಂಕವನ್ನು ಪಾವತಿಸಿಕೊಂಡ ನಂತರವೇ ಕರ್ನಾಟಕ ರಾಜ್ಯ ಪಾನೀಯ 
ನಿಗಮದ ಡಿಪೋಗಳಿಗೆ ಮದ್ಯದ ಸರಕನ್ನು 
ಕಳುಹಿಸಲಾಗುತ್ತಿರುವುದರಿಂದ ಅಬಕಾರಿ ಸುಂಕವನ್ನು ಬಾಕಿ 
ಉಳಿಸಿಕೊಳ್ಳುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 
ಆ) | ಈ ಬಾಕಿ ಉಳಿಸಿಕೊಂಡಿರುವ ತೆರಿಗೆ ಹಣವನ್ನು 
ಇಲ್ಲಿಯವರೆಗೂ ವಸೂಲು ಮಾಡದಿರಲು 
ಕಾರಣವೇನು: ಈ ಬಗ್ಗೆ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮವೇನು ಎಷ್ಟು ಖತ್ಣನಸಾವುೂಭ್ಞ. 
ವರ್ಷಗಳಿಂದ ಬಾಕಿ ಇಟ್ಟುಕೊಂಡಿದ್ದಾರೆ. (ವಿವರ 
ನೀಡುವುದು) 
ಇ) | ಬಾಕಿ ಉಳಿಸಿಕೊಂಡಿರುವ ತೆರಿಗೆ ಹಣವನ್ನು 
ಎಷ್ಟು ದಿವಸಗಳಲ್ಲಿ ವಸೂಲು ಉದ್ದವಿಸುವುದಿಲ್ಲ. 
ಮಾಡಲಾಗುವುದು: (ವಿವರ ನೀಡುವುದು) 
ಈ) |ಈ ಹಿಂದೆ ಅಬಕಾರಿ ಇಲಾಖೆಯಿಂದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಂದೆ ಪ್ರಕರಣಗಳಿರುವ 


ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಂದೆ 
ಪ್ರಕರಣಗಳಿರುವ ಅಂಶವನ್ನು ಅಬಕಾರಿ 
ಇಲಾಖೆಯ ಆಯುಕ್ತರು ಸ್ಪಷ್ಟಪಡಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಅಂತಹ 
ಪ್ರಕರಣಗಳು ಎಷ್ಟಿವೆ? (ಸಂಪೂರ್ಣ ವಿವರ 
ನೀಡುವುದು) 


ಅಂಶವನ್ನು ಅಬಕಾರಿ ಇಲಾಖೆಯ ಆಯುಕ್ತರು ಸ್ಪಷ್ಟಪಡಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆ. 


ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಂದೆ ಬಾಕಿಯಿರುವ 
ಪ್ರಕರಣಗಳು 1946-47ನೇ ಸಾಲಿನಿಂದ 2004-05ನೇ ಸಾಲಿನ 
ಸಾರಾಯಿ/ಶೇಂದಿ ಗುತ್ತಿಗೆಗೆ ಸಂಬಂಧಿಸಿದ್ದು, ದಿನಾ೦ಕ:01-07-2007 


ರಿಂದ ರಾಜ್ಯಾದ್ಯಂತ ಸಾರಾಯಿ ಉತ್ಪಾದನೆ ಮತ್ತು ಮಾರಾಟವನ್ನು 
ನಿಷೇಧಿಸಲಾಗಿರುತ್ತದೆ. ಆ ನಂತರದಿಂದ ಯಾವುದೇ ಸಾರಾಯಿ/ಶೇಂದಿ 
ವಹಿವಾಟು ಇಲ್ಲದ ಕಾರಣ ಮುಂದಿನ ವರ್ಷಗಳಲ್ಲಿ ಬಾಕಿ ಮೊತ್ತದ ಪಶ್ನೆ 
ಉದ್ದವವಾಗುವುದಿಲ್ಲ. 


ಬಾಕಿ ಉಳಿದಿರುವ ಅಸಲಿಗೆ ಸಂಬಂಧಪಟ್ಟಂತೆ ವಾರ್ಷಿಕವಾಗಿ 
ಅಸಲಿನ ಮೇಲೆ ಶೇ.15ರಷ್ಟು ಬಡ್ಡಿ ವಿಧಿಸುವ ಕ್ರಮ ಹಾಲಿ 
ಜಾರಿಯಲ್ಲಿರುತ್ತದೆ. 


ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿಯ ಶಿಫಾರಸ್ಸಿನಂತೆ ಸರ್ಕಾರವು 
ಬಾಕಿ ವಸೂಲಾತಿಗಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ 
ಸಮಿತಿಯನ್ನು ರಚಿಸಿದ್ದು ಸಮಿತಿಯ ವರದಿಯನ್ನಾಧರಿಸಿ ಬಾಕಿ 
ವಸೂಲಾತಿ ಕ್ರಮ ಕೈಗೊಳ್ಳಲಾಗಿರುತ್ತದೆ. 


ಸರ್ಕಾರವು 2016-17ನೇ ಸಾಲಿನಲ್ಲಿ ಜಾರಿಗೆ ತಂದಿದ್ದ 
ಕರಸಮಾಧಾನ ಯೋಜನೆ-4 ರಡಿ ರಾಜ್ಯಾದ್ಯಂತ ಒಟ್ಟು ರೂ.41.89 
ಕೋಟಿಗಳ ಅಸಲು ಮೊತ್ತ ವಸೂಲಾಗಿದ್ದು, ಅದಕ್ಕೆ ಅನ್ವಯಿಸುವ ಬಡ್ಡಿ 
ಹಣವನ್ನು ಮನ್ನಾ ಮಾಡಲಾಗುತ್ತಿದೆ. 


ದಿನಾಂಕ: 31.03.2020 ರ ಅಂತೃಕ್ಕೆ 644 ಪ್ರಕರಣಗಳಲ್ಲಿ 
ಅಸಲು ರೂ.173.51 ಕೋಟಿ ಮತ್ತು ಬಡ್ಡಿ ರೂ.588.21 ಕೋಟಿ ಸೇರಿ 
ಒಟ್ಟು ರೂ. 761.73 ಕೋಟಿ ಬಾಕಿ ಇರುತ್ತದೆ. 


ಆಇ 78 ಇಎಲ್‌ಕ್ಕೂ 2020 


(ಹೆಚ್‌ ನಾಗೇಶ್‌) 
ಅಬಕಾರಿ ಸಚಿವರು 


